ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಸಾರ್ವಜನಿಕ ಉದ್ಯಮಗಳಲ್ಲಿ ಅನುಕಂಪ ಆಧಾರದ ಹುದ್ದೆಗಳ ನವೀಕರಣದ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ ಕರ ಕ್ಲೇತು):- 


105 (180) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳ ಸಂಖ್ಯೆ ಎಷ್ಟು; ಅವು ಯಾವುವು ; ಅವುಗಳನ್ನು ಯಾವ 
ರೀತಿ ವರ್ಗೀಕರಿಸಲಾಗಿದೆ; (ಆಡಳಿತ ಇಲಾಖೆವಾರು ವಿವರವಾದ ಮಾಹಿತಿ ಒದಗಿಸುವುದು) 


(ಆ) ಸದರಿ ಸಾರ್ವಜನಿಕ ಉದ್ದಿಮೆಗಳು ದಿನಾಂಕ : 01-04-2001 ರಿಂದ ಇಲ್ಲಿಯವರೆಗೂ ಅಂದರೆ 20 
ವರ್ಷಗಳ ಕಾಲ ಅನುಕಂಪ ಆಧಾರಿತ ಹುದ್ದೆಗಳನ್ನು ನೇಮಕ ಮಾಡುವ ಸಂಬಂಧ ನಿರ್ಬಂಧ 
ವಿಧಿಸಿರುವುದು ಸರಿಯೇ ; ಈ ರೀತಿ ನಿರ್ಬಂಧಗಳನ್ನು ವಿಧಿಸಲು ಕಾರಣಗಳೇನು ; (ವಿವರವಾದ ಮಾಹಿತಿ 
ಒದಗಿಸುವುದು) 


(ಇ) ಸದರಿ ದಿನಾಂಕದವರೆಗೆ ಅನುಕಂಪ ಆಧಾರದ ಮೇಲೆ ಕಲಸ ಕೋರಿ ಬಂದ ಅರ್ಜಿಗಳ ಸಂಖ್ಯೆ ಎಷ್ಟು ; 
(ಮೃತ ನೌಕರನ ಹೆಸರು, ಅರ್ಜಿದಾರರ ಹೆಸರು, ವಿಳಾಸ ಹಾಗೂ ಅರ್ಜಿ ಸಲ್ಲಿಸಿದ ದಿನಾಂಕದೊಂದಿಗೆ 
ನಿಗಮವಾರು ವಿವರವಾದ ಮಾಹಿತಿ ಕೊಡುವುದು) 


(ಈ) ಯಾವ ಕಾಲಮಿತಿಯೊಳಗೆ ಈ ನಿರ್ಬಂಧವನ್ನು ಸರ್ಕಾರ ರದ್ದುಗೊಳಿಸಿ ನೊಂದ ಕುಟುಂಬಗಳಿಗೆ 
ನ್ಯಾಯ ದೊರಕಿಸುವುದು; 


(ಉ) ಯಾವ ಇಲಾಖೆಗಳಲ್ಲಿಯೂ ಇಲ್ಲದ ನಿರ್ಬಂಧ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿ ಇರುವುದು 
ನ್ಯಾಯವೇ? 


